ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಭಾರತೀಯ ರಿಸರ್ವ್‌ ಬ್ಯಾಂಕಿನಿಂದ ಪಡೆದ ಸಾಲದ ಬಗ್ಗೆ 
ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
427 (632) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಆಗಸ್ಟ್‌-2019 ರಿಂದ ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಭಾರತೀಯ ರಿಸರ್ವ್‌ ಬ್ಯಾಂಕ್‌ನಿಂದ ಎಷ್ಟು ಸಾಲ ಪಡೆಯ- 
ಲಾಗಿದೆಯೇ; (ವಿವರ ನೀಡುವುದು) 


(ಆ) ಪಡೆದಂತಹ ಸಾಲವನ್ನು ಯಾವ ಯಾವ ಉದ್ದೇಶಕ್ಕಾಗಿ ಬಳಸಲಾಗಿದೆ; (ವಿವರವಾದ ಮಾಹಿತಿ ನೀಡುವುದು) ಸದರಿ 
ಉದ್ದೇಶಕ್ಕೆ ಕಳೆದ ಸಾಲಿನ ಬಜೆಟ್‌ನಲ್ಲಿ ಎಷ್ಟು ಮೊತ್ತವನ್ನು ನಿಗದಿಪಡಿಸಲಾಗಿತ್ತು; ಪ್ರಸ್ತುತ ಹೆಚ್ಚುವರಿ ಎಷ್ಟು ಮೊತ್ತವನ್ನು ಖರ್ಚು 
ಮಾಡಲಾಗಿದೆ; 


(ಇ) ರಾಜ್ಯ ಸರ್ಕಾರ ಇತರೆ ಬ್ಯಾಂಕ್‌ಗಳಿಂದ ಸಾಲ ಪಡೆದ ವಿವರವನ್ನು ನೀಡುವುದು ಕೋವಿಡ್‌-2019 ಸಂಬಂಧ ಇಲ್ಲಿಯವರೆಗೆ 
ವೈದ್ಯಕೀಯ ಉಪಕರಣ, ಚಿಕಿತ್ಸೆ ಸಂಶೋಧನೆ, ಪಿ.ಪಿ.ಇ ಕಿಟ್‌ ವೆಂಟಿಲೇಟರ್‌, ಇತರೆ ಮೂಲ ಸೌಲಭ್ಯಕ್ಕೆ ಹಾಗೂ ಆಸ್ಪತ್ರೆ 
ಮೇಲ್ಲರ್ಜೆ ಮಾಡಲು ಭರಿಸುವ ಮೊತ್ತವನ್ನು ಪ್ರತ್ಯೇಕವಾಗಿ ನೀಡುವುದು; 


(ಈ) ಮಂಡ್ಯ ಜಿಲ್ಲೆಯಲ್ಲಿ ಕೋವಿಡ್‌-2019 ಸಂಬಂಧ ಇಲ್ಲಿಯವರೆಗೆ ವೈದ್ಯಕೀಯ ಉಪಕರಣ, ಚಿಕಿತ್ಸೆ ಸಂಶೋಧನೆ, ಪಿ.ಪಿ.ಇ 
ಕಿಟ್‌, ವೆಂಟಿಲೇಟರ್‌, ಇತರೆ ಮೂಲ ಸೌಲಭ್ಯಕ್ಕೆ ಹಾಗೂ ಆಸ್ಪತ್ರೆ ಮೇಲ್ಲರ್ಜೆ ಮಾಡಲು ಭರಿಸುವ ಮೊತ್ತವೆಷ್ಟು? (ತಾಲ್ಲೂಕುವಾರು 
ಪ್ರತ್ಯೇಕವಾಗಿ ವಿವರ ನೀಡುವುದು) 


